CPMG/ KA/BG-GPO/13/2003-2005 





9 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 





ಸಂಪುಟ ೧೩೮ | ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೨, ೨೦೦೩ (ಆಶ್ಚಯುಜ ೧೦, ಶಕ ವರ್ಷ ೧೯೨೫ 





ಸಂಚಿಕೆ ೪೦ 
ಭಾಗ - ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಉಪವಿಭಾಗಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಉಪವಿಭಾಗ, ತುಮಕೂರು 
ಕಲಂ 6(1)ರ ತಿದ್ದುಪಡಿ ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಕೂ : ಎಸ್‌ಆರ್‌:1:03-04 
ಕರ್ನಾಟಕ ಭೂಸ್ವಾಧೀನ ಕಾಯಿದೆ 33:91ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಭೂಸ್ವಾಧೀನ ಅಧಿನಿಯಮ 1894 ರ 6ನೇ 
ಪ್ರಕರಣದ (1ನೇ ಉಪ ಪ್ರಕರಣದ ಮೇರೆಗೆ ಕರ್ನಾಟಕ ರಾಜ್ಯಪತ್ರದ ವಿಶೇಷ ಪತ್ರಿಕೆ ದಿನಾಂಕ: 1.9.2003ರ ಸಂಚಿಕೆಯ ಭಾಗ-6 ರಲ್ಲಿ 
ಪುಟ ಸಂಖ್ಯೆ:2 ರಲ್ಲಿ ಪ್ರಕಟಗೊಂಡಿರುತ್ತದೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ 
ಮಾಡಲಾಗಿದೆ. 























ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುಮಕೂರು ಹೋಬಳಿ: ಕಸಬಾ ಗ್ರಾಮ: ತುಮಕೂರು 
ಕ್ರ.ಸಂ. ಪ್ರಕಟಗೊಂಡಿರುವುದು ತಿದ್ದುಪಡಿಮಾಡಿರುವುದು 
4. ಪೂರ್ವ: ರಸ್ತೆ ಪೂರ್ವ: ಸಿದ್ದಯ್ಯನ ಮನೆ 
5 ಪೂರ್ವ: ರಸ್ತೆ ಪೂರ್ವ: ಸಿದ್ದಯ್ಯನ ಮನೆ 
ಉಪವಿಭಾಗಾಧಿಕಾರಿಗಳು, 
ಪಿ.ಆರ್‌. 249 ತುಮಕೂರು ಉಪವಿಭಾಗ. 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ, ವಿಶ್ವೇಶ್ವರಯ್ಯ ಕೇಂದ್ರ, 3ನೇ ಮಹಡಿ, ಪೋಡಿಯಂ ಬ್ಲಾಕ್‌, ಬೆಂಗಳೂರು-1 
ಅಧಿಸೂಚನೆ 


ಭೂ ಸ್ವಾಧೀನ ಕಾಯ್ದೆ 1894 ಸೆಕ್ಟನ್‌ ಕಲಂ 16(2)ರ ಅನ್ವಯ 
ಕ್ರಮಾಂಕ: ಎಲ್‌ಎಸಿ 153:89-90 ದಿನಾಂಕ: 4.9.03 ಭೂ ಸ್ವಾಧೀನ ಅಧಿನಿಯಮ 1984ರ ಅನ್ವಯ ಕಲಂ 16ರ ಪ್ರಕರಣ (2) 
ಉಪ ಪ್ರಕರಣದ ಮೇರೆಗೆ ಈ ಮುಂದಿನ ಅಧಿಸೂಚನೆಯಲ್ಲಿ ಸೂಚಿಸಲಾದ ಜಮೀನನ್ನು ಬ್ಯಾಂಕ್‌ ಆಫೀಸರ್ಸ್‌ ಅಫಿಷಿಯಲ್ಸ್‌ ಗೃಹ 
ನಿರ್ಮಾಣ ಸಹಕಾರ ಸಂಘಕ್ಕೆ ನಿವೇಶನ ವಿಂಗಡಿಸುವ ಉದ್ದೇಶಕ್ಕೆ ಸದರಿ ಸಂಘದ ಪರವಾಗಿ ಅಧಿಕೃತವಾಗಿ ಸದರೀ ಭೂಸ್ವಾಧೀನ 
ಅಧಿನಿಯಮ ಪ್ರಕರಣದ ಉಪಪ್ರಕರಣ 1661) ರಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಎಂದು ಸಾರ್ವಜನಿಕರಿಗೂ ಹಾಗೂ ಸಂಬಂಧಿಸಿದವರ 
ತಿಳುವಳಿಕೆಗಾಗಿ ಈ ಅಧಿಸೂಚನೆ ನೀಡುವುದರ ಮೂಲಕ ಪ್ರಕಟಿಸಲಾಗಿದೆ. 
































ಅನುಸೂಚಿ 
ಜಿಲ್ಲೆ: ಬೆಂಗಳೂರು ತಾಲ್ಲೂಕು: ಬೆಂಗಳೂರು ದಕ್ಷಿಣ ಹೋಬಳಿ: ಉತ್ತರಹಳ್ಳಿ ಗ್ರಾಮ: ದೊಡ್ಡಕಲ್ಲಸಂದ್ರ 
ಕ್ರ.ಸಂ. | ಎಲ್‌ಎಸಿ ನಂ ಸ.ನಂ. ಜಮೀನಿನ ತರಹೆ ವಿಸ್ತೀರ್ಣ ವಶಪಡಿಸಕೊಂಡ ದಿನಾಂಕ 
1. 153:89-90 5:1ಸಿ ಖುಷ್ಕಿ 0-13 4-9-2003 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, 
ಪಿ.ಆರ್‌. 250 ಬೆಂಗಳೂರು. 


(೪೪೧) 





೪೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨, ೨೦೦೩ ಭಾಗ - ೬ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು. 
ಭೂಆರ್ಜನೆ ಅಧಿನಿಯಮ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಕೂ.ಎಸ್‌ಆರ್‌.18:2003-04, ದಿನಾಂಕ: 11ನೇ ಸೆಪ್ಟೆಂಬರ್‌ 2003 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ ಉದ್ದೇಶಕ್ಕಾಗಿ ಅಗತ್ಯವಾಗಿದೆ ಎಂದು ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆ, 
ತುಮಕೂರು ಇವರಿಗೆ ಕಂಡುಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33:1991ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894ರ 4ನೇ ಪ್ರಕರಣದ (1)ನೇ ಉಪಪ್ರಕರಣದ ಅನುಸಾರವಾಗಿ ಅದಕ್ಕೆ 
ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ರವರು ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ 
ನೀಡಿರುತ್ತಾರೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ರವರು ಅಧಿನಿಯಮ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರನ್ನು ನೇಮಕ ಮಾಡಿರುತ್ತಾರೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಈ ಅಧಿಸೂಚನೆ ಪ್ರಕಟಗೊಂಡ ತಾರೀಖಿನಿಂದ 30 ದಿನಗಳ ಒಳಗಾಗಿ 
ಅಥವಾ ಅದಕ್ಕೆ ಮುಂಚೆ ಕರ್ನಾಟಕ ಕಾಯಿದೆ 33:1991 ರನ್ವಯ ತಿದ್ದುಪಡಿಯಾದ ಭೂಆರ್ಜನೆ ಕೇಂದ್ರ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸಲು ನೇಮಕವಾದ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರಿಗೆ ಲಿಖಿತವಾಗಿ ಸಲ್ಲಿಸಬಹುದು. 

ಭೂಆರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಿಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ 
ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿಯಿಲ್ಲದೆ 
ಮಾರಾಟ, ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ 
ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂಆರ್ಜನೆ ಅಧಿನಿಯಮದ (7ನೇ ಖಂಡದ) 
2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 


ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 




















ಅನುಸೂಚಿ 
ಜಿಲ್ಲೆ : ತುಮಕೂರು ತಾಲ್ಲೂಕು: ಗುಬ್ಬಿ ಹೋಬಳಿ: ನಿಟ್ಟೂರು ಗ್ರಾಮ : 1. ಕೆಂಚನಹಳ್ಳಿ, 2. ನಂದಿಹಳ್ಳಿ, 3. ಪಾರಸನಹಳ್ಳಿ, 
4. ಹಾರನಹಳ್ಳಿ 5. ಪುರ, 6. ನಂದಿಹಳ್ಳಿ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಸಂ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ ಸ.ನಂ ಸ.ನಂ ಸ.ನಂ ಎ-ಗುಂ ರೂ.ಪೈ. 
1 2 3 4 5 6 7 8 9 10 11 
1. ಗ್ರಾಮ: ಕೆಂಚನಹಳ್ಳಿ 
1. | ಮಹಾಲಿಂಗಯ್ಯ ಬಿನ್‌ ಸಿದ್ರಾಮಯ್ಯ ಮಹಾಲಿಂಗಯ್ಯ 43 ಭಾಗಾ ಉಳಿಕೆ ವಿನಾ 12 ಉಳಿಕೆ 34 0-02 0-24 
ಕಾಂತರಾಜು ಬಿನ್‌ ಸಿದ್ರಾಮಯ್ಯ ಎಸ್‌. ಕಾಂತರಾಜು 
2. | ಎಸ್‌. ಕಾಂತರಾಜು ಬಿನ್‌ ಎಸ್‌. ಕಾಂತರಾಜು 34 ಖುಷ್ಕಿ 22 ಉಳಿಕೆ is ಆರ್‌.ಎಲ್‌ 0-29 0-58 
ಎಸ್‌. ಸಿದ್ರಾಮಯ್ಯ 
















































































ಭಾಗ - ೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೨, ೨೦೦೩ ೪೪೩ 
2 3 4 5 6 7 8 9 10 11 
ಎಸ್‌. ಕಾಂತರಾಜು ಬಿನ್‌ ಸಿದ್ರಾಮಯ್ಯ | ಎಸ್‌. ಕಾಂತರಾಜು 22 ಖುಷ್ಮಿ 23 34 ಉಳಿಕೆ ಆರ್‌.ಎಲ್‌ 0-35 0-70 
ಮಾರಯ್ಯ ಬಿನ್‌ ಮೇಕೆ ರಂಗಯ್ಯ, ಕೆಂಚಯ್ಯ, 21:3 ಭಾಗಾ 21:4 ಉಳಿಕೆ ಸ ಉಳಿಕೆ 24 0-09 0-02 
ಲಕ್ಷ್ಮಮ್ಮ ಕೋಂ ರಂಗಸ್ವಾಮಯ್ಯ, ಜಯರಂಗಯ್ಯ 
ಕೆಂಚಯ್ಯ ಬಿನ್‌ ಮೇಕೆ ರಂಗಯ್ಯ, ಪುಟ್ಟರಂಗಯ್ಯ 
ಸಣ್ಣಮಾರಯ್ಯ ಬಿನ್‌ ಮೇಕೆರಂಗಯ್ಯ, ರಾಮಯ್ಯ 
ರಾಮಯ್ಯ ಬಿನ್‌ ಮಾರಯ್ಯ, ಸಣ್ಣಮಾರಯ್ಯ 
ಜಯರಂಗಯ್ಯ ಬಿನ್‌ ಸಣ್ಣಮಾರಯ್ತ ಲಕ್ಷ್ಮಮ್ಮ 
ಶಂಕರಪ್ಪ ಬಿನ್‌ ನಂಜುಂಡಯ್ಯ, ಕೆ.ಎನ್‌. ಶಿವಬೋರಯ್ಯ 21:4 ಖುಷ್ಕಿ 97 21:3 | ಉಳಿಕೆ 0-04 0-08 
ಗುರುಶಾಂತಮ್ಮ ಕೋಂ ಸಿದ್ದಪ್ಪ, ಕೆ.ಎನ್‌. | ಶಂಕರಪ್ಪ ಭಾಗಾಯ್ತು | ನಂದಿಹಳ್ಳಿ 0-12 1-23 
ಶಿವಬೋರಯ್ಯ ಬಿನ್‌ ನಂಜುಂಡಪ್ಪ, ಮಲ್ಲಿಕಾರ್ಜುನಯ್ಯ 
ಕೆ.ಎಸ್‌. ಶಾಂತಮ್ಮ ಬಿನ್‌ ಲೇಟ್‌ ಕೆ.ಎಸ್‌. ಶಾಂತಪ್ಪ 
ಸಿದ್ದಲಿಂಗಪ್ಪ, ಮಲ್ಲಿಕಾರ್ಜುನ ಬಿನ್‌ ಶಂಕರಪ್ಪ 
ಸಿದ್ದಲಿಂಗಪ್ಪ ಗುರುಶಾಂತಮ್ಮ 
ಒಟ್ಟು ವಿಸ್ತೀರ್ಣ : ಆಕಾರ 2-11 3-08 
2. ಗ್ರಾಮ: ನಂದಿಹಳ್ಳಿ 
ಗುರುಸಿದ್ದಯ್ಯ ಬಿನ್‌ ಸಿದ್ದರಾಮಯ್ಯ, ಗುರುಸಿದ್ದಯ್ಯ 97 ಖುಷ್ಕಿ 125 21:4 ಉಳಿಕೆ ಉಳಿಕೆ 0-13 0-29 
ಜಿ. ಮಹಲಿಂಗಯ್ಯ ಬಿನ್‌ ಸಿದ್ದರಾಮಯ್ಯ 
ಗುರುನಂಜಯ್ಯ, ಸಿದ್ದರಾಮಯ್ಯ ಜಿ. ಮಹಲಿಂಗಯ್ಯ 
ಗುರುಶಾಂತಮ್ಮ ಕೋಂ ಸಿದ್ದನಂಜಪ್ಪ, ಗುರುಶಾಂತಮ್ಮ 125 4 124 97 Ks ಉಳಿಕೆ 0-08 0-24 
ಕೆ.ಎನ್‌. ಶಿವಬೋರಯ್ಯ ಬಿನ್‌ ಕೆ.ಎಸ್‌. ಶಿವಬೋರಯ್ಯ 96 
ನಂಜುಂಡಪ್ಪ, ಕೆ.ಎಸ್‌. ಶಾಂತಪ್ಪ ಬಿನ್‌ | ಕೆ.ಎಸ್‌. ಮಲ್ಲಿಕಾರ್ಜುನಯ್ಯ 
ಸಿದ್ದರಾಮಕ್ಕ, ಕೆ.ಎಸ್‌. ಕೆ.ಎಸ್‌. ಶಾಂತಪ್ಪ 
ಮಲ್ಲಿಕಾರ್ಜುನಯ್ಯ ಬಿನ್‌ ಸಿದ್ದರಾಮಕ್ಕ 
ಗುರುಶಾಂತಮ್ಮ ಕೋಂ ಸಿದ್ದನಂಜಪ್ಪ, ಕೆ.ಎನ್‌. ಸೋಮ- 124 ಘಿ 98:1 124 ನ್ನ ಉಳಿಕೆ 0-12 0-39 
ಕೆ.ಎಸ್‌. ಸೋಮಶೇಖರಯ್ಯ ಬಿನ್‌ ಶೇಖರಯ್ಯ 96 
ನಂಜುಂಡಪ್ಪ, ಕೆ.ಎಸ್‌. ಶಿವಬೋರಯ್ಯ | ಕೆ.ಎಸ್‌. ಶಿವಬೋರಯ್ಯ 
ಬಿನ್‌ ನಂಜುಂಡಪ್ಪ, ಕೆ.ಎಸ್‌. ಶಾಂತಪ್ಪ ಕೆ.ಎಸ್‌. ಶಾಂತಪ್ಪ 
ಬಿನ್‌ ಸಿದ್ದರಾಮಕ್ಕ, ಕೆ.ಎಸ್‌. ಕೆ.ಎಸ್‌. ಮಲ್ಲಿಕಾರ್ಜುನಯ್ಯ 
ಮಲ್ಲಿಕಾರ್ಜುನಯ್ಯ ಬಿನ್‌ ಸಿದ್ದರಾಮಕ್ಕ 
ವಸಂತಮ್ಮ ಬಿನ್‌ ದಾಸಪ್ಪ ವಸಂತಮ್ಮ 98:1 ಬ ಉಳಿಕೆ 0-14 0-32 






















































































ಛಲ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨, ೨೦೦೩ ಭಾಗ - ೬ 
1 2 3 4 5 6 7 8 9 10 11 
10. | ಕೆಂಪಚನ್ನೇಗೌಡ, ಚನ್ನಬೋರಯ್ಯ ಬಿನ್‌ | ಬ್ಯಾಟಪ್ಪ 98:2 ಖುಷ್ಕಿ | ಸ.ನಂ. 41 98:1 ಉಳಿಕೆ ಉಳಿಕೆ 0-16 0-36 
ಮರಿಚನ್ನಯ್ಯ, ಬಿ.ಕೆ. ಚನ್ನಿಗಪ್ಪ ಬಿನ್‌ ಚನ್ನಿಗಯ್ಯ ಪಾರಸನ- 
ಕಾಳಚನ್ನಯ್ಯ ಚನ್ನಬೋರಯ್ಯ ಹಳ್ಳಿ 
ಒಟ್ಟು ವಿಸ್ತೀರ್ಣ : ಆಕಾರ 1-23 1-60 
3. ಗ್ರಾಮ: ಪಾರಸನಹಳ್ಳಿ 
11. | ಚನ್ನವೀರಮ್ಮ ಕೋಂ ಬೋರಯ್ಯ, ಲಕ್ಕಣ್ಣ | ಲಕ್ಕಣ್ಣ 4] ಖುಷ್ಕಿ 3543 98:2 ಉಳಿಕೆ ಉಳಿಕೆ 0-14 0-49 
ಬಿನ್‌ ಚನ್ನವೀರಮ್ಮ ಚನ್ನಪ್ಪ ಬಿನ್‌ ಚನ್ನಪ್ಪ 
ಬ್ಯಾಟರಾಯಪ್ಪ ಚನ್ನಮ್ಮ 
12. | ಚನ್ನಬೋರಯ್ಯ ಬಿನ್‌ ಮರಿಚನ್ನಯ್ಯ ಚನ್ನಬೋರಯ್ಯ 353 ತ್ತ 35:4 41 4 | 0-08 0-24 
13. | ತಿಮ್ಮಯ್ಯ ಬಿನ್‌ ತಿಮ್ಮಶೆಟ್ಟಯ್ಯ ತಿಮ್ಮಯ್ಯ 3524 ¥ 35:3 16:1 | 0-09 0-27 
14. | ಚನ್ನರಾಯಪ್ಪ ಬಿನ್‌ ಮೇಸ್ತ್ರಿ ಚನ್ನಯ್ಯ 16:1 ತ ಪುರ ಗಡಿ 35:4 | ತ 0-21 0-63 
ಕಾಳಚನ್ನೇಗೌಡ, ರಂಗಮ್ಮ ಕೋಂ ಬಿ.ಸಿ. | ಲಕ್ಷ್ಮಯ್ಯ 
ಕೆಂಪಚನ್ನಯ್ಯ, ಗಂಗಾಧರಯ್ಯ ಬಿ.ಸಿ. ರಂಗಮ್ಮ 
ಬಿನ್‌ ಚನ್ನಿಗಪ್ಪ, ನಿಂಗಯ್ಯ ಬಿನ್‌ ಗಂಗಾಧರಯ್ಯ 
ಕೆಂಪಚನ್ನಯ್ಯ ಬಿ.ಸಿ. ನಿಂಗಯ್ಯ 
ಒಟ್ಟು ವಿಸ್ತೀರ್ಣ : ಆಕಾರ 1-12 1-63 
4. ಗ್ರಾಮ: ಹಾರನಹಳ್ಳಿ 
15. | ಪಿ.ಎಸ್‌. ಆನಂದಕುಮಾರ್‌ ಬಿನ್‌ ಪಿ.ಎನ್‌. ಶಿವಣ್ಣ 26 ಖುಷ್ಕಿ ಉಳಿಕೆ ಪುರಗಡಿ 27 ಉಳಿಕೆ 0-06 0-14 
ಪಿ.ಎಸ್‌. ಶಿವಣ್ಣ, ಪಿ.ಎಸ್‌. ಕುಮಾರ್‌ 
ಬಿನ್‌ ಪಿ.ಎನ್‌. ಶಿವಣ್ಣ 
16. | ಗಂಗಾಧರಪ್ಪ ಬಿನ್‌ ರೇವಣ್ಣ ಗಂಗಾಧರಪ್ಪ 28:2ಎ ಭಾಗಾ | ನಿಟ್ಟೂರು 27 28:2ಎ 26, 27 0-04 0-68 
ಖುಷ್ಕಿ | ಅ.ಕೆರೆ ಗಡಿ 0-09 
17. | ಪಿ.ಎನ್‌. ಶಿವಣ್ಣ ಬಿನ್‌ ನರಸಿಂಹಯ್ಯ ಪಿ.ಎನ್‌. ಶಿವಣ್ಣ 29 ಖುಷ್ಮಿ ಟ್ಟ 26 28:2ಎ ಉಳಿಕೆ 0-01 0-02 
ಒಟ್ಟು ವಿಸ್ತೀರ್ಣ : ಆಕಾರ 0-20 0-84 
5. ಗ್ರಾಮ: ಪುರ 
18. | ಚನ್ನಿಂಗಪ್ಪ ಬಿನ್‌ ಚನ್ನರಾಯಪ್ಪ, ನಾಗಭೂಷಣಸ್ವಾಮಿ 85:2 ಖುಷ್ಕಿ 87:2 ಉಳಿಕೆ ಉಳಿಕೆ | ಉಳಿಕೆ 84 0-16 0-36 
ಪಿ.ಸಿ. ನಾಗಭೂಷಣಸ್ವಾಮಿ ಬಿನ್‌ ಮಹದೇವಯ್ಯ 
ಚಿದಾನಂದಮೂರ್ತಿ, ಮಹದೇವಯ್ಯ 
ಬಿನ್‌ ಮರುಳಪ್ಪ, ಮಹದೇವಯ್ಯ ಬಿನ್‌ 
ಮರುಳಯ್ಯ 


































































































ಭಾಗ - ೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೨, ೨೦೦೩ ೪೪೫ 
1 2 3 4 5 6 8 9 10 11 
17. | ದಯಾನಂದ ಬಿನ್‌ ಸಿದ್ದಲಿಂಗಪ್ಪ ದಯಾನಂದ 87:2 ಖುಷ್ಕಿ 87:3 85:2 87:2 ಉಳಿಕೆ 0-09 0-29 
ಉಳಿಕೆ 
18. | ಗಂಗಮ್ಮ ಕೋಂ ಚಿಕ್ಕನಂಜಯ್ಯ ಗಂಗಮ್ಮ 87:3 ಟ್ಟ ಉಳಿಕೆ ಉಳಿಕೆ 87:1ಎ2 ಉಳಿಕೆ 0-15 0-49 
103 87:2 1ಎ1 
19. | ಶಿವಲಿಂಗಯ್ಯ ಬಿನ್‌ ರಂಗಯ್ಯ ಶಿವಲಿಂಗಯ್ಯ 87:1ಎ1 ಟೆ 103 87:1ಎ2 ಉಳಿಕೆ 87:3 0-05 0-16 
20. | ಬಿ.ಎನ್‌. ಮಹಲಿಂಗಪ್ಪ ಬಿನ್‌ ನಂಜಪ್ಪ | ಬಿ.ಎನ್‌. ಮಹಲಿಂಗಪ್ಪ 87:1ಎ2 87:1ಎ1 ಉಳಿಕೆ ಉಳಿಕೆ ಶೆ 0-02 0-07 
21. | ರತ್ನಮ್ಮ ಕೋಂ ಗುರುಮಲ್ಲಪ್ಪ ರತ್ನಮ್ಮ 103 ಡೆ ಉಳಿಕೆ 87:1ಎ1 ಥಿ ಸಂಪಿಗೆ ರಸ್ತೆ 0-12 0-33 
87:3 
22. | ರತ್ನಮ್ಮ ಕೋಂ ಗುರುಮಲ್ಲಪ್ಪ ರತ್ನಮ್ಮ 104:1 A 104:2 ಉಳಿಕೆ ಸಂಪಿಗೆ ಉಳಿಕೆ 0-04 0-11 
ರಸ್ತೆ 
23. | ಪಿ.ಎನ್‌. ರುದ್ರಪ್ಪ ಬಿನ್‌ ನಂಜುಂಡಯ್ಯ | ಪಿ.ಎನ್‌. ರುದ್ರಯ್ಯ 104:2 ಸ್ಯ 109 104:1 ಉಳಿಕೆ 0-12 0-33 
24. | ಬಿ. ಸಿದ್ದಲಿಂಗಪ್ಪ ಬಿನ್‌ ನಂಜುಂಡಯ್ಯ ಬಿ. ಸಿದ್ದಲಿಂಗಪ್ಪ 109 ಸ್ತ 108 104:2 ” % 0-09 0-27 
25. | ಬಸಪ್ಪ ಬಿನ್‌ ನಂಜುಂಡಯ್ಯ ಬಸಪ್ಪ 108 ಹ 111 109 | 1 0-09 0-25 
26. | ಬಿ. ಸಿದ್ದಲಿಂಗಪ್ಪ ಬಿನ್‌ ನಂಜುಂಡಯ್ಯ, | ಬಿ. ಸಿದ್ದಲಿಂಗಪ್ಪ, ಬಸಪ್ಪ, 111 4 112 108 108 ಉಳಿಕೆ 112 0-10 0-30 
ಬಸಪ್ಪ ಬಿನ್‌ ನಂಜುಂಡಯ್ಯ ಬಿ. ಸಿದ್ದಲಿಂಗಪ್ಪ 
27. | ಬಸಪ್ಪ ಬಿನ್‌ ನಂಜುಂಡಯ್ಯ ಬಸಪ್ಪ 112 ಟೆ ಮೈಸೂರು 111 111 ರೈಲ್ವೆ ರಸ್ತೆ 0-15 0-38 
ರಸ್ತೆ 113 
114 
28. | ರುದ್ರಾಣಮ್ಮ ಬಿನ್‌ ನರಸಿಂಹಯ್ಯ ರುದ್ರಾಣಮ್ಮ 11:1 1142 ಮೈಸೂರು 111:1 12 0-01 0-03 
ರಸ್ತೆ ಉಳಿಕೆ 
29. | ರುದ್ರಾಣಮ್ಮ ಬಿನ್‌ ನರಸಿಂಹಯ್ಯ ರುದ್ರಾಣಮ್ಮ 11:2 ನ 12 11:1 ಉಳಿಕೆ ಕ 0-01 0-03 
30. | ರುದ್ರಪ್ಪ, ಮಲ್ಲೇಶಪ್ಪ ಬಿನ್‌ ಮಲ್ಲಪ್ಪ, ದೊಡ್ಡಬಸಪ್ಪ 10:1 1 1 ಮತ್ತು 10:4 ಉಳಿಕೆ 138:4 0-02 0-06 
ಪಿ.ಎನ್‌. ರುದ್ರಯ್ಯ ಬಿನ್‌ ನಂಜುಂಡಯ್ಯ | ಸಿದ್ದಲಿಂಗಪ್ಪ 3ಬಿ 
ಸಿದ್ದಲಿಂಗಪ್ಪ ಬಿನ್‌ ಮಲ್ಲಯ್ಯ, ಪಿ.ಎಂ. ಲಿಂಗಪ್ಪ 
ಪಿ.ಎಂ. ಲಿಂಗಪ್ಪ ಬಿನ್‌ ಮಲ್ಲಪ್ಪ ಮಲ್ಲೇಶಪ್ಪ 
31. | ಚಿಕ್ಕಹನುಮಯ್ಯ, ನಂಜಯ್ಯ ಹೊನ್ನಪ್ಪ 14 13 13 10:1 13 0-01 0-03 
32. | ಬಿ.ಎಲ್‌. ಬಸವಲಿಂಗಯ್ಯ ಬಿನ್‌ ರುದ್ರಪ್ಪ | ಬಸವಲಿಂಗಯ್ಯ 15:3ಬಿ | 25 10:1 15:3ಬಿ ಉಳಿಕೆ 0-10 0-25 
ಭಾಗಾ ಉಳಿಕೆ 0-04 0-39 











































































































೪೪೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೨, ೨೦೦೩ ಭಾಗ - ೬ 
1 2 3 4 5 6 7 8 9 10 11 
33. | ಶಿವಣ್ಣ ಬಿನ್‌ ರುದ್ರಪ್ಪ ಶಿವಣ್ಣ 25 ಖುಷ್ಕಿ 24:1 15:3ಬಿ ಉಳಿಕೆ ಉಳಿಕೆ 0-06 0-12 
34. | ಎಸ್‌.ಹೆಚ್‌. ಮಹದೇವಯ್ಯ ಬಿನ್‌ ಎಸ್‌.ಹೆಚ್‌. ಮಹದೇವಯ್ಯ | 24:1 js 24:2 25 ಉಳಿಕೆ 4 0-01 0-02 
ಹೊನ್ನಪ್ಪ 
35. | ಬಸಪ್ಪ ಬಿನ್‌ ಹುಚ್ಚಪ್ಪ ಬಸಪ್ಪ 24:2 24:3 24:1 ತ 1 0-05 0-9 
36. | ಮಂಗಳಗೌರಮ್ಮ ಮಂಗಳಗೌರಮ್ಮ 24:3 ನ 27 24:2 4 27 0-03 0-05 
ಕೋಂ ಪಿ.ಸಿ. ಸಿದ್ದಲಿಂಗಪ್ಪ 
ಒಟ್ಟು ವಿಸ್ತೀರ್ಣ : ಆಕಾರ 3-32 4-41 
6. ಗ್ರಾಮ: ನಂದಿಹಳ್ಳಿ 
37. | ಟಿ. ಜಯಣ್ಣ ಬಿನ್‌ ಟಿ. ತಿಮ್ಮಯ್ಯ ಜಿ. ಜಯಣ್ಣ 120 ಖುಷ್ಕಿ ಉಳಿಕೆ ಉಳಿಕೆ ಬೆಲವತ್ತ ಉಳಿಕೆ 0-05 0-18 
ಎಸ್‌. ಸಿದ್ದರಾಮಯ್ಯ ಬಿನ್‌ ಶಿವಣ್ಣ ಎಸ್‌. ಸಿದ್ದರಾಮಯ್ಯ 119 ಮೈನರ್‌ 
38. | ಅನುಸೂಯಮ್ಮ ಬಿನ್‌ ನಂಜಯ್ಯ, ಹನುಮಂತಯ್ಯ, 119 120 120 ಉಳಿಕೆ ih 0-13 0-20 
ಹನುಮಂತಯ್ಯ ಬಿನ್‌ ಭೀಮಯ್ಯ, ಬೊಮ್ಮಯ್ಯ, 
ಲಕ್ಕಮ್ಮ ಕೋಂ ಕೆಂಪಚನ್ನಯ್ಯ ನಂಜಮ್ಮ | ದೊಡ್ಡಬೊಮ್ಮಯ್ಯ, 
ವಗೈರೆ ಮುನಿಯಪ್ಪ, 
ಬೊಮನಿಂಗಯ್ಯ, ಗಂಗಮ್ಮ 
ಅನುಸೂಯಮ್ಮ 
39. | ಗೌರಮ್ಮ ಬಿನ್‌ ರಂಗಪ್ಪ ಗೌರಮ್ಮ 90 ಕ್ವ ಉಳಿಕೆ 119 ಉಳಿಕೆ 80 0-04 0-06 
40. | ರಂಗಯ್ಯ ಬಿನ್‌ ತಿಮ್ಮಣ್ಣ ನಂಜುಂಡಯ್ಯ, ಗಂಗಮ್ಮ 80 | ಉಳಿಕೆ 85 79 90 ಮತ್ತು | ಉಳಿಕೆ 0-22 0-28 
ನಂಜಮ್ಮ 86 
41. | ಎನ್‌. ಚನ್ನಬಸಪ್ಪ ಬಿನ್‌ ನಂಜಪ್ಪ ಎನ್‌. ಚನ್ನಬಸಪ್ಪ 85 ಕ ಉಳಿಕೆ ಉಳಿಕೆ 80 | ಉಳಿಕೆ ಉಳಿಕೆ 0-07 0-12 
84:1,2 
42. | ಎಸ್‌. ಸಿದ್ದಲಿಂಗಯ್ಯ ಬಿನ್‌ ಎಸ್‌. ಸಿದ್ದಲಿಂಗಯ್ಯ 84:1 KS 110:2 85 > 84:2 0-12 0-26 
ಎನ್‌. ಸಿದ್ರಾಮಯ್ಯ 
43. | ಜಯಲಕ್ಷ ಮ್ಮಕೋಂ ಟಿ. ಸಿದ್ದಲಿಂಗಪ್ಪ, | ಜಯಲಕ್ಷ ಮ್ಮ 84:2 ತ 85, 110:2 85 84:1 ಉಳಿಕೆ 0-10 0-23 
ಎನ್‌.ಸಿ. ಶಿವನಂಜಯ್ಯ ಬಿನ್‌ ಎನ್‌.ಸಿ. ಶಿವನಂಜಯ್ಯ 
ಚನ್ನಬಸವಯ್ಯ 
44. | ರಂಗಯ್ಯ ಬಿನ್‌ ರಂಗಯ್ಯ, ನಂಜುಂಡಯ್ಯ, 110:2 ಪ ಉಳಿಕೆ 84:1,2 ಉಳಿಕೆ ಉಳಿಕೆ 0-10 0-25 
ಸಿದ್ದರಾಮಯ್ಯ, ಗಂಗಾಧರಯ್ಯ ಸಿದ್ದರಾಮಯ್ಯ, ಗಂಗಾಧರಯ್ಯ 110:1 






















































































ಭಾಗ - ೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೨, ೨೦೦೩ ೪೪೭ 
1 2 3 4 5 6 7 8 9 10 1 
45. | ಗಂಗಣ್ಣ ಉ:ನಂಜಪ್ಪ ಬಿನ್‌ ಲೇಟ್‌ ಲಕ್ಷ ಮ್ಮ 110:1 ಖುಷ್ಕಿ ಉಳಿಕೆ ಉಳಿಕೆ 110:2 | ಹಟ್ಟಿಜಾಗ 0-06 0-15 
ನಂಜಪ್ಪ, ಲಕ್ಷ ಮ್ಮ ಕೋಂ ವಗ್ಗಮಲ್ಲಯ್ಯ | ಗಂಗಣ್ಣ ಉ: ನಂಜಪ್ಪ 
46. | ಕರಿಯಪ್ಪ ನಿಂಗಪ್ಪ, ಸಿದ್ರಾಮಯ್ಯ 64:1 is 63:1 ಉಳಿಕೆ | ಹಟ್ಟಿಜಾಗ ಉಳಿಕೆ 0-01 0-02 
ಹೆಟ್ಟಿಜಾಗ 
47. | ದೊಡ್ಡಯ್ಯ ಬಿನ್‌ ದೊಡ್ಡೀರಯ್ಯ ದೊಡ್ಡಯ್ಯ 63:1 i$ ಉಳಿಕೆ 64:1 ಉಳಿಕೆ ಉಳಿಕೆ 0-08 0-22 
63:2 
48. | ಜುಂಜಯ್ಯ ಬಿನ್‌ ದೊಡ್ಡತಿಮ್ಮಯ್ಯ, ತಿಮ್ಮಯ್ಯ ಬಿನ್‌ ಜುಂಜಯ್ಯ, | 63:2 1 ೫ ಉಳಿಕೆ 63:1 63:3 0-06 0-16 
ತಿಮ್ಮಯ್ಯ ಬಿನ್‌ ಜುಂಜಯ್ಯ ಜುಂಜಯ್ಯ, ನಾಗಯ್ಯ 
49. | ತಿಮ್ಮಯ್ಯ ಬಿನ್‌ ಜುಂಜಯ್ಯ, ತಿಮ್ಮಯ್ಯ | ನಂಜಯ್ಯ 63:3 fs ಕೆ ತ 63:2 61:1 0-06 0-16 
ಬಿನ್‌ ದೊಡ್ಡರಂಗಯ್ವ ಜುಂಜಯ್ತ 
50. | ಮೇಸ್ತ್ರಿ ಚಿಕ್ಕೇಗೌಡ ಲಕ್ಷ ಯ್ಯ ಬಿನ್‌ ಲಕ್ಷ್ಮಯ್ಯ, ಸಾಕಮ್ಮ 61:1 ಸ 61:1 ಉಳಿಕೆ 591 0-12 0-36 
ಮೂಡ್ಲಯ್ಯ, ಶಿವರಾಜ್‌ ಮೈ.ಗಾ: ತಂದೆ | ಶಿವರಾಜ್‌ ಮೈ: ಗಾ: ಉಳಿಕೆ 63:3 
ಚನ್ನಯ್ಯ, ಎನ್‌.ಹೆಚ್‌. ಪ್ರಕಾಶ್‌ ಬಿನ್‌ | ಚನ್ನಯ್ಯ, ಎನ್‌.ಹೆಚ್‌. 
ಹುಚ್ಚಪ್ಪ, ಚನ್ನಯ್ಯ ಬಿನ್‌ ಹುಚ್ಚಮೇಸ್ತ್ರಿ, | ಪ್ರಕಾಶ್‌, ಚನ್ನಯ್ಯ, 
ನಂಜುಂಡಯ್ಯ ಬಿನ್‌ ಚನ್ನಯ್ಯ ಗುಬ್ಬಿಯಪ್ಪ, ಸಾಕಮ್ಮ 
ಚನ್ನಯ್ಯ, ನಂಜುಂಡಯ್ಯ, 
ಲಕ್ಷ್ಮಮ್ಮ 
51. | ತಿಮ್ಮಮ್ಮ ಕೋಂ ಹುಚ್ಚಪ್ಪ ತಿಮ್ಮಮ್ಮ 61:2 4 ll 61:1 ಉಳಿಕೆ 59:1 0-01 0-03 
52. | ಚೆನ್ನಿಗಪ್ಪ ದೊಡ್ಡಚಿಕ್ಕಯ್ಯ 59:1 4 & ಉಳಿಕೆ 61:1,2 59:12 0-03 0-08 
53. | ಬೊಮ್ಮಜ್ಜಯ್ಯ ಬಿನ್‌ ಹನುಮಂತಯ್ಯ ಬೊಮ್ಮಜ್ಜಯ್ಯ 59:12 K fs ” 59:1 59:5 0-03 0-08 
54. | ಚಿಕ್ಕಬೊಮ್ಮಯ್ಯ ಬಿನ್‌ ನಂಜಯ್ಯ, ಚಿಕ್ಕಬೊಮ್ಮಯ್ಯ 5955 (| (4 1 59:12 ಉಳಿಕೆ 0-06 0-17 
ನಂಜಪ್ಪ ಬಿನ್‌ ಹನುಮಯ್ಯ ನಂಜಪ್ಪ 59:6 
55. | ನಂಜಪ್ಪ ಬಿನ್‌ ದೊಡ್ಡಯ್ಯ ನಂಜಪ್ಪ 59:6 4 ಉಳಿಕೆ > ಉಳಿಕೆ 54:1 0-06 0-17 
59:5 
56. | ಚನ್ನಯ್ಯ ಬಿನ್‌ ಹುಚ್ಚಮೇಸ್ತಿ ಚನ್ನಿಗಪ್ಪ, ಚನ್ನಯ್ಯ, 54:1 ಸ್ವ ಉಳಿಕೆ ಉಳಿಕೆ 59:6 54:2 0-08 0-26 
ಕೆಂಪೇಗೌಡ ಬಿನ್‌ ರಾಜಣ್ಣ, ನಂಜುಂಡಯ್ಯ 
ನಂಜುಂಡಯ್ಯ ಬಿನ್‌ ಚನ್ನಯ್ಯ, ಹುಚ್ಚಣ್ಣ | ದ್ಯಾವಯ್ಯ 
ಬಿನ್‌ ಗಂಗಣ್ಣ, ಸಕ್ರಮ್ಮ ಕೋಂ ಹುಚ್ಚಪ್ಪ 
ಚಲುವೇಗೌಡ ಕೆಂಪೇಗೌಡ 


















































































































































೪೪೮ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೨, ೨೦೦೩ ಭಾಗ - ೬ 
1 2 3 4 5 6 7 8 9 10 11 
57. | ಎನ್‌.ಸಿ. ಪ್ರಕಾಶ ಬಿನ್‌ ಲೇಟ್‌ ಎನ್‌.ಸಿ. ಪ್ರಕಾಶ 542 | ಖುಷ್ಕಿ ಉಳಿಕೆ ಉಳಿಕೆ 54:1 54:3 0-01 1/2 0-05 
ಚನ್ನಬಸವಯ್ಯ 
58. | ಎನ್‌.ಸಿ. ಗುಬ್ಬಿಯಪ್ಪ ಬಿನ್‌ ಜಿ. ಎನ್‌.ಸಿ. ಗುಬ್ಬಿಯಪ್ಪ 54:3 > _ ii 54:2 54:4 0-01 1/2 0-05 
ಚನ್ನಬೋರಯ್ಯ 
59. | ಎನ್‌.ಸಿ. ಪ್ರಕಾಶ್‌ ಬಿನ್‌ ಲೇಟ್‌ ಎನ್‌.ಸಿ. ಪ್ರಕಾಶ್‌, ಗುಬ್ಬಿಯಪ್ಪ 54:4 ki ಕ ಸ 54:3 54:5 0-01 1/2 0-05 
ಚನ್ನಬಸವಯ್ಯ, ಗುಬ್ಬಿಯಪ್ಪ ಎನ್‌.ಸಿ. ಎನ್‌.ಸಿ. 
ಬಿನ್‌ ಚನ್ನಬೋರಯ್ತ 
60. | ಎನ್‌.ಸಿ. ಗುಬ್ಬಿಯಪ್ಪ ಬಿನ್‌ ಎನ್‌.ಸಿ. ಗುಬ್ಬಿಯಪ್ಪ 54:5 Ki ip ” 54:4 54:6 0-03 0-10 
ಜಿ. ಚನ್ನಬೋರಯ್ಯ ಎನ್‌.ಸಿ. ದಯಾನಂದ 
61. | ದಯಾನಂದ ಬಿನ್‌ ಚನ್ನಬೋರಯ್ಯ ಎನ್‌.ಸಿ. ದಯಾನಂದ 54:6 ನ p 54:5 547ಎ 0-01 1/2 0-05 
62. | ಶಿವರಾಜ್‌ ಮೈ: ಗಾ: ಬಿನ್‌ ಚನ್ನಯ್ಯ, ಚನ್ನಬೋರಯ್ಯ, ನಂಜುಂಡಯ್ಯ, | 54:7ಎ ಕ 4 ಬ 54:6 43 ಹಳ್ಳ 0-09 0-29 
ಸರೋಜಮ್ಮ ಕೋಂ ಪುಟ್ಟಚೆನ್ನಯ್ಯ, ಮೈ:ಗಾ: ಚನ್ನಯ್ಯ, ಶಿವರಾಜು, 
ಜಯಮ್ಮ ಕೋಂ ವಾಸುದೇವ್‌, ಎನ್‌.ಸಿ. ಕೃಷ್ಣಮೂರ್ತಿ, ಬೋರಯ್ಯ, 
ದಯಾನಂದ ಬಿನ್‌ ಚನ್ನಬೋರಯ್ಯ, ಕೃಷ್ಣಮೂರ್ತಿ, ಜಯಮೃ 
ನಂಜುಂಡಯ್ಯ ಬಿನ್‌ ಚನ್ನಯ್ಯ, ಎನ್‌.ಸಿ. ದಯಾನಂದ, ಚೆನ್ನಯ್ಯ 
ಕೃಷ್ಣಮೂರ್ತಿ ಬಿನ್‌ ಚನ್ನಯ್ಯ 
ಒಟ್ಟು ವಿಸ್ತೀರ್ಣ : ಆಕಾರ 4-07 4-03 
ಘೋಷಾರೆ:- 
ಗ್ರಾಮಗಳು ಖಿಷ್ಠಿ ಭಾಗಾಯ್ತು ಒಟ್ಟು 
1) | ಕೆಂಚನಹಳ್ಳಿ 1-28 0-23 2-11 
2) | ನಂದಿಹಳ್ಳಿ 1-23 - 1-23 
3) | ಪಾರಸನಹಳ್ಳಿ 1-12 - 1-12 
4) | ಹಾರನಹಳ್ಳಿ 0-16 0-04 0-20 
5) | ಪುರ 3-28 0-04 3-32 
6) | ನಂದಿಹಳ್ಳಿ 4-07 - 4-07 
ಒಟ್ಟು 12-34 0-31 13-25 
ಜಿಲ್ಲಾಧಿಕಾರಿಗಳು 
ಪಿ.ಆರ್‌. 242 ತುಮಕೂರು ಜಿಲ್ಲೆ, ತುಮಕೂರು. 





